ಕರ್ನಾಟಕ ವಿಧಾನ ಪರಿಷತ್ತು" 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 266 
ಸದಸ್ಯರ ಹೆಸರು ಶ್ರೀ ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿಸಾಂಕ 16.07.2019 
ಉತ್ತರಿಸುವ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
ಪ್ರ ಶ್ನೆ £ - | oN ಉತ್ತರ . ] 


—— 


| ಸರ್ಕಾರಿ ಶಾಲೆಗಳಲ್ಲಿ ' 


(ಅ) ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿರುವ 
ಪಠ್ಯಪುಸ್ತಕ, ಸೈಕಲ್‌ 
ಮೊದಲಾದ ಪರಿಕರವನ್ನು ವಿದ್ಯಾರ್ಥಿಗಳಿಗೆ ಪ್ರಸಕ್ತ" 
ಶೈಕ್ಷಣಿಕ ಸಾಲಿನಲ್ಲಿ ವಿತರಣೆ ಮಾಡಲಾಗಿದೆಯೇ; 


ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿರುವ | 
ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ 
ವಿತರಣೆ ಮಾಡಲಾಗಿದೆ.  ಸೈಕಲ್‌ಗಳನ್ನು 
ಸರಬರಾಜು ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ. 


| ಪುಸ್ತಕಗಳನ್ನು ಒದಗಿಸಲಾಗುತ್ತಿದೆಯೇ; (ಮಾಹಿತಿ 


_ | 
(ಆ) ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿರುವ 
ಶಾಲೆಗಳಲ್ಲಿ ತೆರೆಯಲಾಗಿರುವ 
ಗ್ರಂಥಾಲಯಗಳು ಎಷ್ಟು; ಇಲ್ಲಿಗೆ - ಸಮರ್ಪಕವಾಗಿ: 


ಸರ್ಕಾರಿ 


ಒದಗಿಸುವುದು) 


ಚಿತ್ರದುರ್ಗ ಜಿಲ್ಲೆಯಲ್ಲಿ 949: ಹಾಗೂ ದಾವಣಗೆರೆ | 
ಜಿಲ್ಲೆಯಲ್ಲಿ ಶಾಲೆಗಳಲ್ಲಿ | 
ಗ್ರಂಥಾಲಯಗಳನ್ನು ತೆರೆಯಲಾಗಿದ್ದು, 
ಸಮರ್ಪಕವಾಗಿ ಪುಸ್ತಕಗಳನ್ನು ಒದಗಿಸಲಾಗಿದೆ. ". 


881 ಸರ್ಕಾರಿ 


ಸಂಖ್ಯೆ: ಇಪಿ 59 ಯೋಯೋಶಕೆ 2019 


| HN WD ‘ 
A RE 


ಪ್ರೌಢ ಶಿಕ್ಷಣ ಸಚಿವ 


